ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 754 (786) 

ಸದಸ್ಯರ ಹೆಸರು : ಶ್ರೀ ಡಾ: ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ಕ್ರ. ಪ್ರಶ್ನೆ [ ಉತ್ತರ 

ಸಂ 

ಅ. | ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು 
ಪತಿ-ಪತ್ನಿ ನಿಯಮದಡಿ ವರ್ಗಾವಣೆ ಹೌದು 
ಸೌಲಭ್ಯವಿರುವುದು ನಿಜವಲ್ಲವೆ; 

ಆ. [ಪತಿ/ಪತ್ನಿ ಸರ್ಕಾರಿ ಪ್ರಾಥಮಿಕ, ಧಾ] 
ಶಿಕ್ಷಕರಿದ್ದು, ಅವರ ಪತ್ನಿ/ ಪತಿ ವಿಶ್ವವಿದ್ಯಾಲಯದ 
ಶಿಕ್ಷಕ/ ಶಿಕ್ಷಕೇತರ ಸಿಬ್ಬಂದಿ ಇದ್ದರೆ ಪತಿ-ಪತ್ನಿ 
ನಿಯಮದಡಿ ವರ್ಗಾವಣೆ ಸೌಲಭ್ಯ ನೀಡದಿರುವ ie 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಇ. | ಸರ್ಕಾರದಿಂದ ಸ್ಥಾಪಿತವಾಗಿರುವ ವಿಶ್ವವಿದ್ಯಾಲಯಗಳ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಶಿಕ್ಷಕರ ವರ್ಗಾವಣೆ 
ಸಿಬ್ಬಂದಿಗೆ ಪತಿ-ಪತ್ನಿ ನಿಯಮದಡಿ ವರ್ಗಾವಣೆ | ನಿಯಂತ್ರಣ) ಅಧಿನಿಯಮ 2020ರ ನಿಯಮ 101) ಹಾಗೂ ಕರ್ನಾಟಕ 
ಮಾಡದಿರಲು ಕಾರಣಗಳೇನು? ರಾಜ್ಯ ಸಿವಿಲ್‌ ಸೇವೆಗಳು (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 

ನಿಯಮಗಳು 2020ರ ನಿಯಮ 10(2) ರಡಿಯಲ್ಲಿ ತಿಳಿಸಿರುವಂತೆ ಕೇಂದ್ರ 
ಸರ್ಕಾರ / ರಾಜ್ಯ ಸರ್ಕಾರ / ಅನುದಾನಿತ ಸಂಸ್ಥೆಯ ನೌಕರರನ್ನು 
ವಿವಾಹವಾಗಿರುವ  ಶಿಕ್ಷಕ/ಶಿಕ್ಷಕಿ ಇವರಿಗೆ ಮಾತ್ರ ಅವಕಾಶ 
ಕಲ್ಪಿಸಲಾಗಿರುತ್ತದೆ. 

ಸಂಖ್ಯೆ: ಇಪಿ 67 ಪಿಎಂಎ 2021 

oN 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 


ಹಾಗೂ ಸಕಾಲ ಸಚಿವರು. 


